ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಸಾರಿಗೆ ಇಲಾಖೆಯಲ್ಲಿರುವ ಬಸ್ಸುಗಳ ಬಗ್ಗೆ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌(ನಾಮ ನಿರ್ದೇಶನ ಹೊಂದಿದವರು) - 


4471 (490 ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ಸಾರಿಗೆ ಇಲಾಖೆಯಲ್ಲಿನ ಒಟ್ಟು ಬಸ್ಸುಗಳ ಸಂಖ್ಯೆ ಎಷ್ಟು; (ವಲಯವಾರು ವಿವರ ನೀಡುವುದು) 


(ಆ) ಹಾಲಿ ಎಷ್ಟು ಬಸ್ಸುಗಳನ್ನು ಖರೀದಿ ಮಾಡಲು ಯೋಜಿಸಲಾಗಿದೆ; ಇದಕ್ಕೆ ಬೇಕಾಗಿರುವ ಹಣಕಾಸಿನ ಮೊತ್ತ 
ಎಷ್ಟು? (ವಿವರ ಒದಗಿಸುವುದು) 


